Time and Work - 01: May 22 


Special class 


Ishwargiri Swamy * May 22, 2024 


LEN 
18% 


sah 


Aach 


DN 


6 dr ele | 


ZS *X a 


QS) 


Q. If 30 people can finish a work in 15 days, then 90 


people will finish the same work in how many days? 
30 ಜನರು 15 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸಬಹುದಾದರೆ, 90 


ಜನರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? 


a) 45 b)180 022.5 9 
6) i E 
AXI a x ? 

= 


V pean restore | SENA IshwarGiri | ಐ 0660070677 


Q. If a work is done in 50 days by 15 people, in how 


many days will 10 people complete the same work? 
ಒಂದು ಕೆಲಸವನ್ನು 15 ಜನರು 50 ದಿವಸದಲ್ಲಿ ಮುಗಿಸಿದರೆ, ಅದೇ 


ಕೆಲಸವನ್ನು 10 ಜನರು ಎಷ್ಟು ದಿವಸದಲ್ಲಿ ಮುಗಿಸುತ್ತಾರೆ? 
(೩) 25 (%75 (c) 50 ( d Më 


Af KE KN T 


He IshwarGiri | © 8660070677 


ve C ^ 


Download 5 IshwarGiri | © 8660070677 


App in PlayStore 


Q. A work will be completed in 12 days by 10 persons 
working for 10 hours in a day. In how many days the 
same work can be completed if the same number of 


persons work for 8 hours in a day is 
ಒಂದು ಕೆಲಸವನ್ನು 10 ಜನ ಸೇರಿ ದಿನಕ್ಕೆ 10 ಗಂಟೆಯಂತೆ ಕೆಲಸ 


ಮಾಡಿ 12 ದಿನಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು ಅಷ್ಟೇ ' 
ಜನರು ಸೇರಿ ದಿನಕ್ಕೆ 8 ಗಂಟೆ ಕೆಲಸ ಮಾಡಿ ಎಷ್ಟು ದಿನಕ್ಕೆ 
ಮುಗಿಸುತ್ತಾರೆ? 

(8೩) 15  (b)10 (€)8 (6) 20 


piel IshwarGiri | © 8660070677 


Q. ಒಂದು ಕೆಲಸವನ್ನು 10 ಜನ ಸೇರಿ ದಿನಕ್ಕೆ 10 ಗಂಟೆಯಂತೆ ಕೆಲಸ ಮಾಡಿ 12 ದಿನಗಳಲ್ಲಿ 
ಮುಗಿಸಬಲ್ಲರು. ಅದೇ ಕೆಲಸವನ್ನು ಅಷ್ಟೇ ' ಜನರು ಸೇರಿ ದಿನಕ್ಕೆ 8 ಗಂಟೆ ಕೆಲಸ ಮಾಡಿ ಎಷ್ಟು ದಿನಕ್ಕೆ 
ಮುಗಿಸುತ್ತಾರೆ? 

15 (b) 10 (c)8 (6) 20 


A gue 1... 


SS 
Js 


Download = IshwarGiri (9 8660070677 


^ App in PlayStore 


Q. 12 people work 9 hours a day for 20 days and repair 
aroad. if 15 people work 6 hours a day to repair the 


same road, the number of days required is? 
12 ಜನರು 20 ದಿನಗಳಲ್ಲಿ ದಿನಕ್ಕೆ 9 ಗಂಟೆಯಂತೆ ಕೆಲಸಮಾಡಿ ಒಂದು 


ರಸ್ತೆಯನ್ನು ರಿಪೇರಿ ಮಾಡುತ್ತಾರೆ: ಆದರೆ 15 ಜನರು ಅದೇ ರಸ್ತೆಯ 
ಕೆಲಸವನ್ನು ದಿನಕ್ಕೆ 6 ಗಂಟೆಯಂತೆ ಮಾಡಿದರೆ ಬೇಕಾಗುವ ದಿನಗಳು. 
೩) 12 b) 24 c) 20 d) 14 


Download o IshwarGiri | © 8660070677 


^ App in PlayStore 


Q. 12 ಜನರು 20 ದಿನಗಳಲ್ಲಿ ದಿನಕ್ಕೆ 9 ಗಂಟೆಯಂತೆ ಕೆಲಸಮಾಡಿ ಒಂದು ರಸ್ತೆಯನ್ನು ರಿಪೇರಿ 
ಮಾಡುತ್ತಾರೆ. ಆದರೆ 15 ಜನರು ಅದೇ ರಸ್ತೆಯ ಕೆಲಸವನ್ನು ದಿನಕ್ಕೆ 6 ಗಂಟೆಯಂತೆ ಮಾಡಿದರೆ 
ಬೇಕಾಗುವ ದಿನಗಳು. 


a) 12 br c) 20 d) 14 
VÉ X 4€ X = X 9 
Y 2 E M | 


E 


e IshwarGiri | ಐ 8660070677 


Q. 60 men complete a piece of work in 20 days working for 15 
hrs a day. In how many days 90 men complete the work working 
10 hours a day? 

60 ಜನ ಗಂಡಸರು ಪ್ರತಿದಿನ 15 ಗಂಟೆಗಳ ಕಾಲ ಕೆಲಸ ಮಾಡಿ, ಒಂದು 
ಕೆಲಸವನ್ನು 20 ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ. 99 ಜನ ಗಂಡಸರು ಪ್ರತಿದಿನ 
10 ಗಂಟೆಗಳ ಕಾಲ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ 
ಮುಕ್ತಾಯಮಾಡುತ್ತಾರೆ? 

( a ) 20 days ( b ) 10 days (c)15days (d) 12 days 


Download 


Appin Portan IshwarGiri | ಐ 8660070677 


Q. 60 ಜನ ಗಂಡಸರು ಪ್ರತಿದಿನ 15 ಗಂಟೆಗಳ ಕಾಲ ಕೆಲಸ ಮಾಡಿ, ಒಂದು ಕೆಲಸವನ್ನು 20 
ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ. 90 ಜನ ಗಂಡಸರು ಪ್ರತಿದಿನ 10 ಗಂಟೆಗಳ ಕಾಲ ಕೆಲಸ 
ಮಾಡಿದರೆ ಅದೇ. ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಕ್ತಾಯಮಾಡುತ್ತಾರೆ: ? 


(25 20 days (b) 10 ೪.3 (c) 15 days (d) 12 days 


vs XW - XH x 8 
2 9 ZE? ! 


Download e IshwarGiri | © 8660070677 


App in PlayStore 


Download 5 IshwarGiri | © 8660070677 


App in PlayStore 


Q. 45 women working 8 hours per day to complete a 
work in 12 days. How many women will be required to 
complete the same work in 24 days, working 10 hours 


er day? 
12 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು 45 ಮಹಿಳೆಯರು 
ದಿನಕ್ಕೆ 8 ಗಂಟೆ ಕೆಲಸ ಮಾಡುತ್ತಾರೆ. ದಿನಕ್ಕೆ 10 ಗಂಟೆ ಕೆಲಸ ಮಾಡಿ, 
24 ದಿನಗಳಲ್ಲಿ ಅದೇ ಕೆಲಸವನ್ನು “ಪೂರ್ಣಗೊಳಿಸಲು ಎಷ್ಟು ಮಹಿಳೆಯರ 
ಅಗತ್ಯವಿದೆ? 
(a) 12 (b) 24 (c) 18 (d) 36 (hu) 


Download - IshwarGiri | © 8660070677 


^ App in PlayStore 


Q. 12 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು 45 ಮಹಿಳೆಯರು ದಿನಕ್ಕೆ 8 ಗಂಟೆ ಕೆಲಸ 
ಮಾಡುತ್ತಾರೆ. ದಿನಕ್ಕೆ 10 ಗಂಟೆ ಕೆಲಸ ಮಾಡಿ, 24 ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಲು 
ಎಷ್ಟು ಮಹಿಳೆಯರ ಅಗತ್ಯ ವಿದೆ? 


(a) 12 (b) 24 (c) 18 (d) 36 


eeneg. IshwarGiri | ಐ 8660070677 


Q. 30 women working 10 hours per day to complete a 
work in 18 days. How many women will be required to 
complete the same work in 20 days, working 9 hours 
per day? 

18 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ಮಹಿಳೆಯರು 
ದಿನಕ್ಕೆ 10 ಗಂಟೆ ಕೆಲಸ ಮಾಡುತ್ತಾರೆ. ದಿನಕ್ಕೆ 9 ಗಂಟೆ ಕೆಲಸ ಮಾಡಿ, 
20 ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಮಹಿಳೆಯರ 
ಅಗತ್ಯವಿದೆ? 

(a) 25 (b) 20 (c) 15 (d) 30 (as) 


Download a IshwarGiri | 9 8660070677 


App in PlayStore 


Q. 18 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ಮಹಿಳೆಯರು ದಿನಕ್ಕೆ 10 ಗಂಟೆ ಕೆಲಸ 
ಮಾಡುತ್ತಾರೆ. ದಿನಕ್ಕೆ 9 ಗಂಟೆ ಕೆಲಸ. ಮಾಡಿ, 20 ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಲು 
ಎಷ್ಟು ಮಹಿಳೆಯರ ಅಗತ್ಯ ವಿದೆ? 


(a) 25 (b) 20 (c) 15 (d) 30 


ಎ = || IshwarGiri | © 8660070677 


de ` e buf 
ps Xs XÉT Te 


"2 Pé x bse! 


Download 5 IshwarGiri | © 8660070677 


^ App in PlayStore 


Q. If 24 men dig 8 millponds in 40 days, In how many 
days 16 men dig 30 millponds? 

24 ಪುರುಷರು 8 ಕುಣಿಗಳನ್ನು 40 ದಿನಗಳಲ್ಲಿ ಅಗೆಯುವುದಾದರೆ, 16 
ಪುರುಷರು 30 ಕುಣಿಗಳನ್ನು ಎಷ್ಟು ದಿನಗಳಲ್ಲಿ ಅಗೆಯುತ್ತಾರೆ? 


೩)190 b)145 b 225 d)125 


V pad | spy IshwarGiri | ಐ 8660070677 


Q. 24 ಪುರುಷರು 8 ಕುಣಿಗಳನ್ನು 40 ದಿನಗಳಲ್ಲಿ ಅಗೆಯುವುದಾದರೆ, 16 ಪುರುಷರು 30 ಕುಣಿಗಳನ್ನು 
ಎಷ್ಟು ದಿನಗಳಲ್ಲಿ ಅಗೆಯುತ್ತಾರೆ? 


a)190 b)145 235 d)125 ? 


2 5 — ೨ 


dx ಎ 5. d 


ಖಡ e. IshwarGiri | © 8660070677 


Q. If 50 people can construct 70 houses in 21 days , how 


long it will take for 30 people to construct 40 houses? 
50 ಜನರು 70 ಮನೆಗಳನ್ನು 21 ದಿನಗಳಲ್ಲಿ ನಿರ್ಮಿಸಿದರೆ, 30 ಜನರು 


40 ಮನೆಗಳನ್ನು ನಿರ್ಮಿಸಲು ಎಷ್ಟು ದಿನ ಬೇಕಾಗುವುದು? 
TP dey ( b)30 days (€) 60 days (d) 20 days 


Download ə IshwarGiri | © 8660070677 


^ App in PlayStore 


Q. 50 ಜನರು 70 ಮನೆಗಳನ್ನು 21 ದಿನಗಳಲ್ಲಿ ನಿರ್ಮಿಸಿದರೆ, 30 ಜನರು 40 ಮನೆಗಳನ್ನು 
ನಿರ್ಮಿಸಲು ಎಷ್ಟು ದಿನ ಬೇಕಾಗುವುದು? 
(a) 40 days ( b ) 30 days (€) 60 days ( d ) 20 days 


ATU 
Aix 6 


SXu- 


App in PlayStore | 


Download 5 IshwarGiri | © 8660070677 


App in PlayStore 


Q. 15 people can make 12,000 bulbs in 18 days. How 
many additional people will be required to hire 40,000 


bulbs in 30 days? 
15 ಜನರು 18 ದಿನಗಳಲ್ಲಿ 12,000 ಬಲ್ಬ್‌ ಗಳನ್ನು ತಯಾರಿಸಬಹುದು. 


30 ದಿನಗಳಲ್ಲಿ 40,000 ಬಲ್ಬ್‌ ಗಳನ್ನು ತಯಾರಿಸಲು ಎಷ್ಟು ಹೆಚ್ಚುವರಿ 
ಜನರ ಅಗತ್ಯ ವಿದೆ? 


(೩) 30 (b) 15 (c) 36 (d) 18 


Download a IshwarGiri | ಐ 8660070677 


App in PlayStore 


Q. 15 ಜನರು 18 ದಿನಗಳಲ್ಲಿ 12,000 ಬಲ್ಬ್‌ ಗಳನ್ನು ತಯಾರಿಸಬಹುದು. 30 ದಿನಗಳಲ್ಲಿ 40,000 
ಬಲ್ಬ್‌ ಗಳನ್ನು ತಯಾರಿಸಲು ಎಷ್ಟು ಹೆಚ್ಚು ವರಿ ಜನರ ಅಗತ್ಯವಿದೆ? 


(೩) 30 (0) 15 PF 36 (d) 18 


xe - Te 
"ra woos. 


104 - ges 2 [sus P897 


Download a IshwarGiri | © 8660070677 


App in PlayStore | 


Q. 20 people can make 1800 bulbs in 27 days. How 
many additional people will be required to hire 3000 


bulbs in 36 days? 
20 ಜನರು 27 ದಿನಗಳಲ್ಲಿ 1800 oot riva ತಯಾರಿಸಬಹುದು. 36 


ದಿನಗಳಲ್ಲಿ 3009 ಬಲ್ಬ್‌ಗೆಳನ್ನು ತಯಾರಿಸಲು ಎಷ್ಟು ಹೆಚ್ಚುವರಿ ಜನರ 
ಅಗತ್ಯವಿದೆ? 
(a) 5 (b) 4 (c) 8 (d) 12 


Download e IshwarGiri (9 8660070677 


^ App in PlayStore 


Q. 20 ಜನರು 27 ದಿನಗಳಲ್ಲಿ 1800 ಬಲ್ಬ್‌ ಗಳನ್ನು ತಯಾರಿಸಬಹುದು. 36 ದಿನಗಳಲ್ಲಿ 3000 
ಬಲ್ಬ್‌ ಗಳನ್ನು ತಯಾರಿಸಲು ಎಷ್ಟು ಹೆಚ್ಚು ವರಿ ಜನರ ಅಗತ್ಯವಿದೆ? 


(b) 4 (c) 8 (d) 12 


o IshwarGiri | © 8660070677 


App in PlayStore | 


Download 5 IshwarGiri | © 8660070677 


App in PlayStore 


Q. 30 men finished 1/4th part of whole work in 2 days. 
Find the number of additional men required to 


complete the job in next 5 days. 
30 ಪುರುಷರು 2 ದಿನಗಳಲ್ಲಿ ಒಂದು ಕೆಲಸದ 1/4 ಭಾಗವನ್ನು 


ಪೂರ್ಣಗೊಳಿಸಿದ್ದಾರೆ. ಮುಂದಿನ 5 ದಿನಗಳಲ್ಲಿ ಆ ಕೆಲಸವನ್ನು 
ಪೂರ್ಣಗೊಳಿಸಲು ಇನ್ನೂ ಎಷ್ಟು ಜನ ಪುರುಷರು ಬೇಕು? 


(೩) 36 (b) 15 (c) 9 (d)6 
“dr A =) ų UA 


Download x: IshwarGiri (9 8660070677 


^ App in PlayStore 


Q. 30 ಪುರುಷರು 2 ದಿನಗಳಲ್ಲಿ ಒಂದು ಕೆಲಸದ 1/4 ಭಾಗವನ್ನು ಪೂರ್ಣಗೊಳಿಸಿದ್ದಾರೆ. ಮುಂದಿನ 5 
ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಲು ಇನ್ನೂ ಎಷ್ಟು ಜನ ಪುರುಷರು ಬೇಕು? 


(a) 36 (0) 15 (c) 9 Saye 


o IshwarGiri | © 8660070677 


^ Appin PlayStore | 


Q. 30 boys finished 1/3 part of whole work in 5 days. 
Find the number of additional boys required to 


complete the job in next 6 days. 
30 ಹುಡುಗರು 5 ದಿನಗಳಲ್ಲಿ ಒಂದು ಕೆಲಸದ 1/3 ಭಾಗವನ್ನು 


ಪೂರ್ಣಗೊಳಿಸಿದ್ದಾರೆ. ಮುಂದಿನ 6 ದಿನಗಳಲ್ಲಿ ಆ ಕೆಲಸವನ್ನು 
ಪೂರ್ಣಗೊಳಿಸಲು ಇನ್ನೂ ಎಷ್ಟು ಜನ ಹುಡುಗರು ಬೇಕು? 


(a) 30 (b) 20 (©) 25 (d) 50 


Download ə IshwarGiri | © 8660070677 


^ App in PlayStore 


Q. 30 ಹುಡುಗರು 5 ದಿನಗಳಲ್ಲಿ ಒಂದು ಕೆಲಸದ 1/3 ಭಾಗವನ್ನು ಪೂರ್ಣಗೊಳಿಸಿದ್ದಾರೆ. ಮುಂದಿನ 
6 ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಲು ಇನ್ನೂ ಎಷ್ಟು ಜನ ಹುಡುಗರು ಬೇಕು? 
(೩) 30 wir (c) 25 (d) 50 


Wes IshwarGiri | © 8660070677 


Download 5 IshwarGiri | © 8660070677 


App in PlayStore 


Q. 40 people can do a work in 20 days. After 2 days 4 
workers left the work. After that how many days will it 
take to complete the work? 

20 ದಿನಗಳಲ್ಲಿ 40 ಜನರು ಒಂದು ಕೆಲಸವನ್ನು ಮಾಡಬಹುದು. 2 
ದಿನಗಳ ನಂತರ 4 ಕಾರ್ಮಿಕರು ಕೆಲಸ ಬಿಟ್ಟ ರು. ನಂತರ ಕಾಮಗಾರಿ 
ಪೂರ್ಣಗೊಳ್ಳಲು ಎಷ್ಟು ದಿನ ಬೇಕು? ' 


(a) 15 (b) 18 (c) 20 (d) 24 


Download e IshwarGirl | ಐ 8660070677 


App in PlayStore 


Q. 20 ದಿನಗಳಲ್ಲಿ 40 ಜನರು ಒಂದು ಕೆಲಸವನ್ನು ಮಾಡಬಹುದು. 2 ದಿನಗಳ ನಂತರ 4 ಕಾರ್ಮಿಕರು 
ಕೆಲಸ ಬಿಟ್ಟರು. ನಂತರ ಕಾಮಗಾರಿ ಪೂರ್ಣಗೊಳಲು ಎಷ್ಟು ದಿನ ಬೇಕು? 
(a) 15 (b) 18 20 (d) 24 


Download ಪ IshwarGiri | ಐ 8660070677 


^ Appin PlayStore | 


Q. 24 people can complete a work in 30 days. After 5 
days of work, 4 workers left the work. In how many 
days will the remaining work be completed after the 


workers left the work? 
24 ಜನರು 30 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. 5 


ದಿನಗಳ ಕೆಲಸದ ನಂತರೆ, 4 ಕಾರ್ಮಿಕರು ಕೆಲಸವನ್ನು ತೊರೆದರು. 
ಕಾರ್ಮಿಕರು ಕೆಲಸ ಬಿಟ್ಟ ನಂತರ ಉಳಿದ ಕೆಲಸ ಎಷ್ಟು ದಿನಗಳಲ್ಲಿ 
ಮುಗಿಯುತ್ತದೆ? 

(೩)15 (0) 20 (c) 30 (d) 35 


Y ppp mond | cE IshwarGiri | ಐ 8660070677 


Q. 24 ಜನರು 30 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. 5 ದಿನಗಳ ಕೆಲಸದ ನಂತರ, 4 
ಕಾರ್ಮಿಕರು ಕೆಲಸವನ್ನು ತೊರೆದರು. ಕಾರ್ಮಿಕರು ಕೆಲಸ ಬಿಟ್ಟ ನಂತರ ಉಳಿದ ಕೆಲಸ ಎಷ್ಟು 
ದಿನಗಳಲ್ಲಿ ಮುಗಿಯುತ್ತದೆ? 


(a) 15 (b) 20 (er 20 (d) 35 
94 x bo-s) = (20-9) x 9 


Wy M EE 


Y Ae IshwarGiri | © 8660070677 


Download 5 IshwarGiri | © 8660070677 


App in PlayStore 


Q. There is sufficient food for 90 men for 50 days in a 
camp. After 20 days 30 men left the camp. The 


remaining food will be sufficient for how many days? 
ಶಿಬಿರದಲ್ಲಿ 50 ದಿನಗಳವರೆಗೆ 90 ಪುರುಷರಿಗೆ ಸಾಕಾಗುವಷ್ಟು 


ಆಹಾರವಿದೆ. 20 ದಿನಗಳ ನಂತರ 30 ಪುರುಷರು ಶಿಬಿರವನ್ನು 
ತೊರೆದರು. ಉಳಿದ ಆಹಾರ ಎಷ್ಟು ದಿನಗಳವರೆಗೆ ಸಾಕಾಗುತ್ತದೆ? 


(a) 25 (b) 35 (e) 45 (d) 50 


V Appin E | BENA ShwarGiri | ಐ 0660070677 


Q. ಶಿಬಿರದಲ್ಲಿ 50 ದಿನಗಳವರೆಗೆ 90 ಪುರುಷರಿಗೆ ಸಾಕಾಗುವಷ್ಟು ಆಹಾರವಿದೆ. 20 ದಿನಗಳ ನಂತರ 
30 ಪುರುಷರು ಶಿಬಿರವನ್ನು ತೊರೆದರು. ಉಳಿದ ಆಹಾರ ಎಷ್ಟು ದಿನಗಳವರೆಗೆ ಸಾಕಾಗುತ್ತದೆ? 
(a) 25 (b)35 eas (d) 50 


90 x (50-26) = (40-30) x 9 


Download = IshwarGiri (9 8660070677 


^ Appin PlayStore | 


Q. 150 men complete a work in 80 days, 50 men leave 
the work after working 16 days. In how many days can 
the remaining work be completed by the remaining 


people. 
150 ಪುರುಷರು 80 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ, 50 


ಪುರುಷರು 16 ದಿನಗಳ ನಂತರ ಕೆಲಸವನ್ನು ಬಿಡುತ್ತಾರೆ. ಉಳಿದ 
ಕೆಲಸವನ್ನು ಉಳಿದವರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 
(a) 126 (b)96 (c) 88 (d) 72 


Download a IshwarGiri | © 8660070677 


^ App in PlayStore 


Q. 150 ಪುರುಷರು 80 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ, 50 ಪುರುಷರು 16 ದಿನಗಳ 
ನಂತರ ಕೆಲಸವನ್ನು ಬಿಡುತ್ತಾರೆ. ಉಳಿದ ಕೆಲಸವನ್ನು ಉಳಿದವರು ಎಷ್ಟು ದಿನಗಳಲ್ಲಿ 
ಪೂರ್ಣಗೊಳಿಸಬಹುದು? 


(a) 126 (b)96 (c) 88 (d) 72 
Iso X (ev -1¢) = (Iv. «9 


D 


Download 


V arp in Poss | IshwarGiri | © 8660070677 


Download 5 IshwarGiri | © 8660070677 


App in PlayStore 


Q.A can do a task in 20 days, B can do the same task in 
30 days. In how many days they complete the work If 
they work together? 

"A T ಎಂಬುವನು ಒಂದು ಕೆಲಸವನ್ನು 20 ದಿವಸಗಳಲ್ಲಿ ಮಾಡಬಲ್ಲ, 
ಅದೇ ಕೆಲಸವನ್ನು ' 8 ' ಎಂಬುವನು 30 ದಿನಗಳಲ್ಲಿ ಮಾಡಬಲ್ಲ. 
ಇಬ್ಬರೂ ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು ದಿನಗಳಲ್ಲಿ 
ಮುಗಿಸಬಲ್ಲರು? 


a) 12 b) 9 c) 6 d)15 


Download a IshwarGiri | © 8660070677 


App in PlayStore 


Q.'A' ಎಂಬುವನು ಒಂದು ಕೆಲಸವನ್ನು 20 ದಿವಸಗಳಲ್ಲಿ ಮಾಡಬಲ್ಲ, ಅದೇ ಕೆಲಸವನ್ನು vp" 
ಎಂಬುವನು 30 ದಿನಗಳಲ್ಲಿ ಮಾಡಬಲ್ಲ. ಇಬ್ಬರೂ ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು 
ದಿನಗಳಲ್ಲಿ ಮುಗಿಸಬಲ್ಲರು? 


a) 12 b)9 €) 6 d)15 


ಆ (6 IshwarGiri | ಐ 8660070677 


Q. A can do a task in 15 days, B can do the same task in 
30 days. In how many days they complete the work If 
they work together? 

' A' ಎಂಬುವನು ಒಂದು ಕೆಲಸವನ್ನು 15 ದಿವಸಗಳಲ್ಲಿ ಮಾಡಬಲ್ಲ, 
ಅದೇ ಕೆಲಸವನ್ನು "8 ' ಎಂಬುವನು 30 ದಿನಗಳಲ್ಲಿ ಮಾಡಬಲ್ಲ.ಇಬ್ಬರೂ 
ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು ದಿನಗಳಲ್ಲಿ 
ಮುಗಿಸಬಲ್ಲರು? 

a) 5 b) 15 c) 10 d)12 


Download o IshwarGiri | © 8660070677 


App in PlayStore 


Q.'A' ಎಂಬುವನು ಒಂದು ಕೆಲಸವನ್ನು 15 ದಿವಸಗಳಲ್ಲಿ ಮಾಡಬಲ್ಲ, ಅದೇ ಕೆಲಸವನ್ನು ki 
ಎಂಬುವನು 30 ದಿನಗಳಲ್ಲಿ ಮಾಡಬಲ್ಲ.ಇಬ್ಬರೂ ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು 
ದಿನಗಳಲ್ಲಿ ಮುಗಿಸಬಲ್ಲರು? 


a) 5 b) 15 c) 10 d)12 


Phe. IshwarGiri | ಐ 8660070677 


Download 5 IshwarGiri | © 8660070677 


App in PlayStore 


Q. If A performs one task in 25 days and B performs the same 
task in 30 days and C performs the same task in 15 days, how 
many days are required for A , B and C to perform the same task 


together? 
ಒಂದು ಕೆಲಸವನ್ನು A ಯು 25 ದಿನದಲ್ಲಿ ಮಾಡಿದರೆ, ಅದೇ ಕೆಲಸವನ್ನು B ಯು 30 


ದಿನದಲ್ಲಿ ಮಾಡಿದರೆ, ಅದೇ ಕೆಲಸ C ಯು 15 ದಿನದಲ್ಲಿ ಮಾಡಿದರೆ, A, B ಮತ್ತು C 
ಒಟ್ಟು ಸೇರಿ ಅದೇ ಕೆಲಸ ಎಷ್ಟು ದಿನದಲ್ಲಿ ಮಾಡುತ್ತಾರೆ? 
(a)15011 (0)150/21 (€)150/13 ` (d)150/31 


Download e IshwarGiri | ಐ 8660070677 


App in PlayStore 


Q. ಒಂದು ಕೆಲಸವನ್ನು A ಯು 25 ದಿನದಲ್ಲಿ ಮಾಡಿದರೆ, ಅದೇ ಕೆಲಸವನ್ನು B ಯು 30 ದಿನದಲ್ಲಿ 
ಮಾಡಿದರೆ, ಅದೇ ಕೆಲಸ C ಯು 15 ದಿನದಲ್ಲಿ ಮಾಡಿದರೆ, A, B ಮತ್ತು C ಒಟ್ಟು ಸೇರಿ ಅದೇ ಕೆಲಸ 
ಎಷ್ಟು ದಿನದಲ್ಲಿ ಮಾಡುತ್ತಾರೆ? 

(a)150/11 — (b)150/21 (€)150/13 ` (d)150/31 


Pese IshwarGiri | © 8660070677 


Q. If X, Y and Z can do a piece of work in 10, 12 and 6 
days respectively, then X, Y and Z together can do the 


same piece of work in 
ಒಂದು ಕೆಲಸವನ್ನು X, Y ಮತ್ತು Z ಎಂಬುವರು ಅನುಕ್ರಮವಾಗಿ 10, 12 


ಮತ್ತು 6 ದಿನಗಳಲ್ಲಿ ಒಬ್ಬೊಬ್ಬ ರೇ ಮಾಡಿ ಮುಗಿಸಬಹುದಾಗಿದ್ದು ಮೂರು 
ಜನ ಒಟ್ಟಿಗೆ ಸದರಿ' ಕೆಲಸವನ್ನು ಮಾಡಿದಲ್ಲಿ ಎಷ್ಟು ದಿನಗಳಲ್ಲಿ ಆ ಕೆಲಸ 
ಮುಗಿಸುತ್ತಾರೆ? 

೩) 20 b) 60/21 c)60/11 d)60/13 


Weep IshwarGiri | © 8660070677 


Q. ಒಂದು ಕೆಲಸವನ್ನು X, Y ಮತ್ತು Z ಎಂಬುವರು ಅನುಕ್ರಮವಾಗಿ 10, 12 ಮತ್ತು 6 ದಿನಗಳಲ್ಲಿ 
ಒಬ್ಬೊ ಬ್ಬ ರೇ ಮಾಡಿ ಮುಗಿಸಬಹುದಾಗಿದ್ದು ಮೂರು ಜನ ಒಟ್ಟಿಗೆ ಸದರಿ ಕೆಲಸವನ್ನು. ಮಾಡಿದಲ್ಲಿ ಎಷ್ಟು 
ದಿನಗಳಲ್ಲಿ ಆ ಕೆಲಸ ಮುಗಿಸುತ್ತಾರೆ? 


೩) 20 b) 60/21 €)60/11 d)60/13 


ಖು || IshwarGiri | © 8660070677 


Download 5 IshwarGiri | © 8660070677 


App in PlayStore 


Q. If A and B complete a task in 45 days, B alone takes 
60 days to complete the task, so how many days does A 
take to complete the job? 

A ಮತ್ತು B , ಒಂದು ಕೆಲಸವನ್ನು 45 ದಿನಗಳಲ್ಲಿ ಪೂರ್ಣ ಗೊಳಿಸಿದರೆ, 
B ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು 60 ದಿನಗಳನ್ನು 
ತೆಗೆದುಕೊಳ್ಳುವನು, ಹಾಗಾದರೆ, A ಯು ಆ ಕೆಲಸವನ್ನು 
ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದು ಕೊಳ್ಳು ವನು? 


a) 120 days b) 90 days B 150 days d) 180 days 


Download a IshwarGiri | © 8660070677 


^ App in PlayStore 


Q. A ಮತ್ತು B , ಒಂದು ಕೆಲಸವನ್ನು 45 ದಿನಗಳಲ್ಲಿ ಪೂರ್ಣ ಗೊಳಿಸಿದರೆ, B ಒಬ್ಬನೇ ಆ ಕೆಲಸವನ್ನು 
ಪೂರ್ಣಗೊಳಿಸಲು 60 ದಿನಗಳನ್ನು ತೆಗೆದುಕೊಳ್ಳುವನು, ಹಾಗಾದರೆ, A ಯು ಆ ಕೆಲಸವನ್ನು 
ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದು ಕೊಳ್ಳುವನು? 


a) 120 days b) 90 days c) 150 days d) 180 days 


Download - IshwarGiri | © 8660070677 


App in PlayStore | 


Q. K and L together can complete a task in 28 days, 
while L can finish it in 42 days. In how many days can K 


alone complete the task? 
K ಮತ್ತು L ಒಟ್ಟಾಗಿ ಒಂದು ಕೆಲಸವನ್ನು 28 ದಿನಗಳಲ್ಲಿ 


ಪೂರ್ಣಗೊಳಿಸಬಹುದು, edd L ಅದನ್ನು 42 ದಿನಗಳಲ್ಲಿ 
ಮುಗಿಸಬಹುದು. K ಒಬ್ಬರೆ ಎಷ್ಟು ದಿನಗಳಲ್ಲಿ ಕಾರ್ಯವನ್ನು 
ಪೂರ್ಣಗೊಳಿಸಬಹುದು? 

(a) 49 days (b) 35 days (c)84 days (d) 42 days 


Download a IshwarGiri | © 8660070677 


^ App in PlayStore 


Q. K ಮತ್ತು L ಒಟ್ಟಾಗಿ ಒಂದು ಕೆಲಸವನ್ನು 28 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, ಆದರೆ ॥, ಅದನ್ನು 
42 ದಿನಗಳಲ್ಲಿ ಮುಗಿಸಬಹುದು. K ಒಬ್ಬರೆ ಎಷ್ಟು ದಿನಗಳಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸಬಹುದು? 


(a) 49 days (b) 35 days (c)84 days (d) 42 days 


Download e IshwarGiri | © 8660070677 


App in PlayStore | 


Download 5 IshwarGiri | © 8660070677 


App in PlayStore 


Q. A alone can do a work in 20 days and B alone can do the same 
work in 10 days with the help of C, they together complete that 
work in 5 days. How many days will C alone take to do that 
work? 

A ಒಬ್ಬನೇ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು ಮತ್ತು B ಅದೇ 
ಕೆಲಸವನ್ನು 10 ದಿನಗಳಲ್ಲಿ ಮಾಡಬಹುದು. C ಅವರ ಸಹಾಯದಿಂದ, ಅವರು 
ಒಟ್ಟಾಗಿ 5 ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. C ಮಾತ್ರ ಎಷ್ಟು 
ದಿನಗಳಲ್ಲಿ ಆ ಕೆಲಸ ಮಾಡುತ್ತಾನೆ? 


(a) 30 days (b)20days (0) 15 days (0) 25 days 


Download 


apts BM IshwarGiri | © 8660070677 


Q. A ಒಬ್ಬನೇ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು ಮತ್ತು B ಅದೇ ಕೆಲಸವನ್ನು 10 
ದಿನಗಳಲ್ಲಿ: ಮಾಡಬಹುದು. € ಅವರ ಸಹಾಯದಿಂದ, ಅವರು ಒಟ್ಟಾಗಿ 5 ದಿನಗಳಲ್ಲಿ ಆ ಕೆಲಸವನ್ನು 
ಪೂರ್ಣಗೊಳಿಸುತ್ತಾರೆ. C ಮಾತ್ರ ಎಷ್ಟು ದಿನಗಳಲ್ಲಿ ಆ ಕೆಲಸ ಮಾಡುತ್ತಾನೆ? 


(a) 30 days (b) 20 days (c) 15 days (d) 25 days 


Download e IshwarGiri | © 8660070677 


App in PlayStore 


Q. A alone can do a work in 18 days and B alone can do the same 
work in 9 days with the help of C, they together complete that 


work in 4 day. How many days will C alone take to do that work? 
A ಒಬ್ಬನೇ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡಬಹುದು ಮತ್ತು B ಅದೇ 


ಕೆಲಸವನ್ನು 9 ದಿನಗಳಲ್ಲಿ ಮಾಡಬಹುದು. ೮ ಅವರ ಸಹಾಯದಿಂದ, ಅವರು 
ಒಟ್ಟಾಗಿ 4 ದಿನದಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ೮ ಮಾತ್ರ ಎಷ್ಟು 
ದಿನಗಳಲ್ಲಿ ಆ ಕೆಲಸ ಮಾಡುತ್ತಾನೆ? 


(೩)15 (0) 24 (€) 30 (d) 12 


Download = IshwarGiri (9 8660070677 


^ App in PlayStore 


Q. A ಒಬ್ಬನೇ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡಬಹುದು ಮತ್ತು B ಅದೇ ಕೆಲಸವನ್ನು 9 
ದಿನಗಳಲ್ಲಿ ಮಾಡಬಹುದು. C ಅವರ ಸಹಾಯದಿಂದ, ಅವರು ಒಟ್ಟಾಗಿ 4 ದಿನದಲ್ಲಿ ಆ ಕೆಲಸವನ್ನು 
ಪೂರ್ಣಗೊಳಿಸುತ್ತಾರೆ. ೮ ಮಾತ್ರ ಎಷ್ಟು ದಿನಗಳಲ್ಲಿ ಆ ಕೆಲಸ ಮಾಡುತ್ತಾನೆ? 


(೩)15 (b) 24 (c) 30 (d) 12 


Download 


Appian IshwarGiri | © 8660070677 


Download 5 IshwarGiri | © 8660070677 


App in PlayStore 


Q. P and Q can complete a work in 30 days, Q and R in 
40 days, R and P in 24 days. In how many days can they 


finish the work together? 
P ಮತ್ತು Q ಒಂದು ಕೆಲಸವನ್ನು 30 ದಿನಗಳಲ್ಲಿ, ೧ ಮತ್ತು R 40 


ದಿನಗಳಲ್ಲಿ, R ಮತ್ತು P 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಟ್ಟಿಗೆ 
ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡಿ 
ಮುಗಿಸಬಹುದು? 


(೩) 20 (b) 12 (c) 10 (d) 25 


Download a IshwarGiri | © 8660070677 


App in PlayStore 


Q. P ಮತ್ತು Q ಒಂದು ಕೆಲಸವನ್ನು 30 ದಿನಗಳಲ್ಲಿ, Q ಮತ್ತು R 40 ದಿನಗಳಲ್ಲಿ, R ಮತ್ತು P 24 
ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ e ಕೆಲಸವನ್ನು ಮಾಡಿ 
ಮುಗಿಸಬಹುದು? 


(೩) 20 (b) 12 (c) 10 (d) 25 


Appin Seen | ಈ IshwarGiri | 9 8660070677 


Q. M and N can complete a work in 25 days, N and O in 
30 days, O and M in 150 days. In how many days can 


they finish the work together? 
M ಮತ್ತು N ಒಂದು ಕೆಲಸವನ್ನು 25 ದಿನಗಳಲ್ಲಿ, N ಮತ್ತು O 30 


ದಿನಗಳಲ್ಲಿ, O ಮತ್ತು M 150 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 
ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡಿ 
ಮುಗಿಸಬಹುದು? 


(೩) 20 (b)25 (c) 15 (d) 12% 


Download o IshwarGiri | © 8660070677 


App in PlayStore 


Q. M ಮತ್ತು N ಒಂದು ಕೆಲಸವನ್ನು 25 ದಿನಗಳಲ್ಲಿ, N ಮತ್ತು O 30 ದಿನಗಳಲ್ಲಿ, O ಮತ್ತು M 150 
ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡಿ 
ಮುಗಿಸಬಹುದು? 


(೩) 20 (b)25 (c) 15 (d) 12% 


apa a a (6 IshwarGiri | ಐ 8660070677 


Download 5 IshwarGiri | © 8660070677 


App in PlayStore 


Q. A and B can do a work in 40 days, B and C can do the same 
work in 56 days, while C and A together can do the same work in 


70 days. How many days will C take to complete the work alone? 
A ಮತ್ತು B ಒಂದು ಕೆಲಸವನ್ನು 40 ದಿನಗಳಲ್ಲಿ ಮಾಡಬಹುದು, B ಮತ್ತು C ಅದೇ 


ಕೆಲಸವನ್ನು 56 ದಿನಗಳಲ್ಲಿ ಮಾಡಬಹುದು, ಆದರೆ € ಮತ್ತು A ಒಟ್ಟಾಗಿ! ಅದೇ 
ಕೆಲಸವನ್ನು 70 ದಿನಗಳಲ್ಲಿ ಮಾಡಬಹುದು. ೮ ಮಾತ್ರ ಕೆಲಸವನ್ನು 
ಪೂರ್ಣಗೊಳಿಸಲು ಎಷ್ಟು ದನಗಳನ್ನು ತೆಗೆದುಕೊಳ್ಳುತ್ತಾರೆ? 

(೩) 210 (b) 175 (c) 245 (d) 280 


Download a IshwarGiri | ಐ 8660070677 


^ App in PlayStore 


Q. A ಮತ್ತು B ಒಂದು ಕೆಲಸವನ್ನು 40 ದಿನಗಳಲ್ಲಿ ಮಾಡಬಹುದು, B ಮತ್ತು ೮ ಅದೇ ಕೆಲಸವನ್ನು 56 
ದಿನಗಳಲ್ಲಿ ಮಾಡಬಹುದು, ಆದರೆ € ಮತ್ತು A ಒಟ್ಟಾಗಿ ಅದೇ ಕೆಲಸವನ್ನು 70 ದಿನಗಳಲ್ಲಿ 
ಮಾಡಬಹುದು. C ಮಾತ್ರ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? 
(a) 210 (b) 175 (c) 245 (d) 280 


Download e IshwarGiri | © 8660070677 


App in PlayStore | 


Q. A and B can complete a work in 24 days, B and C can 
complete it in 30 days while C and A can do the same work 
together in 20 days. How many days will each of B and C take to 


complete the work individually? 

A ಮತ್ತು B ಒಂದು ಕೆಲಸವನ್ನು 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, B ಮತ್ತು C 
ಅದನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಆದರೆ ೮ ಮತ್ತು A ಅದೇ 
ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು. BDD CH ತ್ಯೆ ಕವಾಗಿ ಕೆಲಸವನ್ನು 
ಪೂರ್ಣಗೊಳಿಸಲು ಎಷ್ಟು 'ದಿನಗಳನು y ತೆಗೆದುಕೊಳ್ಳುತ್ತಾರೆ? 


(a) 80 and 48 (b) 51 and 65 (c) 57 and 72 (d) 44 and 76 


Download a IshwarGiri | © 8660070677 


^ App in PlayStore 


Q. A ಮತ್ತು B ಒಂದು ಕೆಲಸವನ್ನು 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, 8 ಮತ್ತು C ಅದನ್ನು 30 
ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಆದರೆ C ಮತ್ತು A ಅದೇ ಕೆಲಸವನ್ನು 20 ದಿನಗಳಲ್ಲಿ 
ಮಾಡಬಹುದು. B ಮತ್ತು C ಪ್ರತ್ಯೇಕವಾಗಿ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು 
ತೆಗೆದುಕೊಳ್ಳುತ್ತಾರೆ? 

(a) 80 and 48 (0) 51800 65 (c)57and72 (6) 44 and 76 


app a  |8 IshwarGiri | © 8660070677 


Download 5 IshwarGiri | © 8660070677 


App in PlayStore 


Q. A can do a piece of work in 8 hours; B and C together can do it 
in 6 hours, while A and C together can do it in 4 hours. How long 


will B alone take to do it? 
' A' D ಒಂದು ಕೆಲಸವನ್ನು 8 ಗಂಟೆಗಳಲ್ಲಿ ಮಾಡುತ್ತಾನೆ; ಅದೇ ಕೆಲಸವನ್ನು ' B' 


ಮತ್ತು ' €' ರವರು ಜೊತೆಯಾಗಿ 6 ಗಂಟೆಗಳಲ್ಲಿ ಮಾಡುತ್ತಾರೆ. ' A' ಮತ್ತು "c' 
ರವರು ಜೊತೆಯಾಗಿ 4 ಗಂಟೆಗಳಲ್ಲಿ ಮಾಡುತ್ತಾರೆ; 'B' ಒಬ್ಬನೇ ಮಾಡಲು ಎಷ್ಟು 
ಸಮಯ ಬೇಕಾಗುತ್ತದೆ: 


(a )30 hours (6) 12 hours (c) 24 hours (d) 18 hours 


Download a IshwarGiri | © 8660070677 


^ App in PlayStore 


Q. ' A' ನು ಒಂದು ಕೆಲಸವನ್ನು 8 ಗಂಟೆಗಳಲ್ಲಿ ಮಾಡುತ್ತಾನೆ; ಅದೇ ಕೆಲಸವನ್ನು ' B' ಮತ್ತು ' €' 
ರವರು ಜೊತೆಯಾಗಿ 6 ಗಂಟೆಗಳಲ್ಲಿ ಮಾಡುತ್ತಾರೆ. ' A ಮತ್ತು ' €' ರವರು ಜೊತೆಯಾಗಿ 4 
ಗಂಟೆಗಳಲ್ಲಿ ಮಾಡುತ್ತಾರೆ; ' B' ಒಬ್ಬನೇ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ: 


(೩) 30180019 (6)12 hours (c)24hours (d)18 hours 


Appin Pieystore | ೫ IshwarGiri | © 8660070677 


Q. A can do a piece of work in 20 hours; B and C together can do 
it in 12 hours, while A and C together can do it in 10 hours. How 
long will B alone take to do it? 

"AT ನು ಒಂದು ಕೆಲಸವನ್ನು 20 ಗಂಟೆಗಳಲ್ಲಿ ಮಾಡುತ್ತಾನೆ; ಅದೇ ಕೆಲಸವನ್ನು ' ೫' 
ಮತ್ತು ' ೮' ರವರು ಜೊತೆಯಾಗಿ 12 ಗಂಟೆಗಳಲ್ಲಿ ಮಾಡುತ್ತಾರೆ. ' AT ಮತ್ತು j EI 
ರವರು ಜೊತೆಯಾಗಿ 10 ಗಂಟೆಗಳಲ್ಲಿ ಮಾಡುತ್ತಾರೆ; ' B' ಒಬ್ಬನೇ ಮಾಡಲು ಎಷ್ಟು 
ಸಮಯ ಬೇಕಾಗುತ್ತದೆ: 


( a ) 30 hours ( b ) 20 hours ( c ) 40 hours (d) 15 hours 


"e Pe | = ವರಾ | (9 8660070677 


Q.' A' ನು ಒಂದು ಕೆಲಸವನ್ನು 20 ಗಂಟೆಗಳಲ್ಲಿ ಮಾಡುತ್ತಾನೆ; ಅದೇ ಕೆಲಸವನ್ನು ' B' ಮತ್ತು ' €' 
ರವರು ಜೊತೆಯಾಗಿ 12 ಗಂಟೆಗಳಲ್ಲಿ ಮಾಡುತ್ತಾರೆ. ' A' ಮತ್ತು ' C' ರವರು ಜೊತೆಯಾಗಿ 10 
ಗಂಟೆಗಳಲ್ಲಿ ಮಾಡುತ್ತಾರೆ; ' B' ಒಬ್ಬನೇ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ: 

(a)30 hours (1) 2010016 (c)40hours (60) 15 hours 


Download = IshwarGiri © 8660070677 


App in PlayStore | 


Download 5 IshwarGiri | © 8660070677 


App in PlayStore 


